ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ರಾಜ್ಯದಲ್ಲಿ ಚಾಲ್ಲಿಯಲ್ಲಿರುವ ಮದ್ಯದಂಗಡಿ ಕುರಿತು 


ಶ್ರೀ ಅರುಣ ಶಹಾಪುರ (ಶಿಕ್ರಕರ ಕ್ಲೇತ್ರ):- 

685 (1010) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ರಾಜ್ಯದಲ್ಲಿ ಪ್ರಸ್ತುತ ಯಾವ ಯಾವ ವಿಧದ ಮದ್ಯದ ಅಂಗಡಿಗಳು ಚಾಲಿಯಲ್ಲಿವೆ; 
(ಆ) ಹೊಸದಾಗಿ ನೀಡಲಾಗುತ್ತಿರುವ ಪರವಾನಗಿಗಳು ಯಾವುವು; 


(ಇ) ಪ್ರಸ್ತುತ ಯಾವ ಯಾವ ಮಾದರಿಯ ಮದ್ಯದಂಗಡಿಗಳನ್ನು ಹೊಸದಾಗಿ ಪ್ರಾರಂಭಿಸಲು 
ತಡೆಹಿಡಿಯಲಾಗಿದೆ; ತಡೆಹಿಡಿಯಲಾಗಿರುವ ಯಾವ ಮಾದರಿಯ ಮದ್ಯದಂಗಡಿಗಳನ್ನು ಪುನಃ 
ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು; 


(ಈ) ಮದ್ಯದಂಗಡಿಗಳನ್ನು ಪ್ರಾರಂಭಿಸಲು ಇರುವ ಬೀತಿ ನಿಯಮಗಳೇನು? (ಸಂಪೂರ್ಣ ವಿವರವನ್ನು 
ನೀಡುವುದು) 


